ಗಣಪತಿಗೌಡ 


ಸಿದ್ಧಾಪುರ : ಇತ್ತೀಚಿನ ಕೆಲವು ಪುರಾತತ್ವಶೋಧನೆಗಳು 


ಸಿದ್ದಾಪುರವು ಉತ್ತರಕನ್ನಡ ಜಿಲ್ಲೆಯ ಒಂದು 
ತಾಲ್ಲೂಕು. ಸಮೃದ್ಧ ಪುರಾತತ್ವ ಅವಶೇಷಗಳನ್ನು 
ಹೊಂದಿರುವ ಈ" “ಜಲ್ಲೆ ಇತಿಹಾಸಕಾರರಿಗೆ ಅನೇಕ 
ವಿಷಯಗಳನ್ನು ಒದಗಿಸಬಲ್ಲದು. ನಾನು ಕೈಗೊಂಡ 
ಅನ್ವೇಷಣೆಯ. ಸಮಯದಲ್ಲಿ ಇಲ್ಲಿಯ ಸುಮಾರು, 15 
ಬೇಕೆ ಬೇರೆ ಸ್ಥಳಗಳಿಗೆ ಭೆಟ್ಟಿಕೊಟ್ಟು ಅಲ್ಲಿಯ ಅವಶೇ 
ಷಗಳನ್ನು ತಕ್ಕಮಟ್ಟಿಗೆ ಕ್ರೋಢೀಕರಿಸಿ ಈ ಪ್ರಬಂಧದಲ್ಲಿ 
ವಿವರಸಿದೆ ಜನೆ." ಅವುಗಳೆಂದರೆ: 


1. ಇತಿಹಾಸ ಪೂರ್ವಕಾಲದ ಅವಶೇಷಗಳು. 2. 
ಐತಿಹಾಸಿಕ ಅವಶೇಷಗಳು ತಿ. ವಾಸ್ತು ಶಿಲ್ಪಕ್ಕೆ 
ಸಂಬಂಧಪಟ್ಟಂತಹಅವಶೇಷಗಳು; ಇವುಗಳನ್ನು ಕ್ರಮ 
ವಾಗಿ ಈ ಕೆಳಗಿನಂತೆ ವಿಂಗಡಿಸಬಹುದು: ಆ) “ಇತಿ 
ಳ್‌ ಬಾತ! ಸೇರಿದ್ದೆನ್ನಬಹುದಾದ ಶಿರಳಗಿಯ 
ಬೃಹತ್‌ಶಿಲಾ ಸಂಸ್ಕೃತಿಯ “ಅವಶೆ ಷಗಳು ಬ) ಬೆಳ್ಳಟ್ಟಿ 
ಯಲ್ಲಿ ದೊರೆತ ಹಾನಗಲ್‌ ಕದಂಬರ ಹೊಸ ಶಿಲಾ 
ಶಾಸನ ಕ) ಸುಮಾರು ಕ್ರಿಶ 6-7, 9-10, 15-17ನೇ 
ಶತಮಾನಕ್ಕೆ 
ವಾಸ್ತುಶಿಲ್ಪಗಳು 


ಶಿರಳಗಿಯ ಅವಶೇಷಗಳು: ಶಿರಳಗಿಯು ಸಿದ್ದಾ 
ಪುರ ತಾಲೂಕಿನಿಂದ ಸುಮಾರು 5 ಕಿಮಾ. ದೂರದ 
ಲ್ಲಿರುವ ಒಂದು ಹಳ್ಳಿ. ಸಿದ್ದಾಪುರ ದಿಂದ ಚಂದ್ರಗುತ್ತಿಗೆ 
ಹೋಗುವ ರಸ್ತೆಯು ಶಿರಳಗಿಯ ಮಧ್ಯೆ ಹಾದು 
ಹೋಗುತ್ತದೆ. ದಿಬ್ಬ 'ಪಂತಿರುವ ಈ ಶಿರಳಗಿಯನ್ನು 
ರಸ್ತೆಯ ಇಬ್ಬಾಗ ಮಾಡಿದ್ದರಿಂದ ರಸ್ತೆಯ ಎರಡು 
ಪಕ್ಕಗಳ ಸ್ತರದಲ್ಲಿ ಅನೇಕ ಮಡಿಕೆ ಚೂರುಗಳು ಇರು 
ವದು ನನ್ನ ಗಮನಕ್ಕೆ ೦ದಿತು. ಇಂತಹ ಅನೇಕ 
ಮಡಿಕೆ ಚೂರುಗಳು ಇಲದ ಮೇಲಿನಿಂದ ಸುಮಾರು 
51/2 ಅಡಿ ಆಳದವರೆಗೆ ದೊರೆತಿವೆ. ಇಲ್ಲಿಯೇ 
ಹತ್ತಿರ ಸುಮಾರು 100 ಅಡಿ ಅಂತರದಲ್ಲಿ "ಹೆ ಹೊಗೆ 
ಕುಣಿ' ಎಂದು ಕರೆಯುವ ಜಂಬಿ ಟ್ಟಿಗೆ "`ಜೇಣದಲ್ಲಿ 
ಹಂಡೆಯಾಕಾರದಲ್ಲಿ ಕೊರೆದ ಒಂದು. ಕುಣಿ ಇದೆ. 
ಇಂತಹ ಅನೇಕ 'ಹುಣಿಗಳು ಬ್ರಹತ್‌ ಶಿಲಾ ಸಂಸ್ಥತಿಗೆ 
ಸಂಬಂಧಿಸಿದ್ದೆಂದು. ಈಗಾಗಲೇ ಬೇರೆ ಕಡೆ ಳಲ್ಲಿ 


ಇತಿಹಾಸ ದರ್ಶನ 


ಸೇರ ಬಹುದಾದ ಮೂರ್ತಿ ಮತ್ತು 


ಗುರುತಿಸಲಾಗಿದೆ. ಉದಾಃ ದಕ್ಷಿಣ ಕನ್ನ ಡದಲ್ಲಿ ಹಿರಿ 
ಯಡಕವೆಂದು, ಉತ್ತರ ಕನ್ನಡದ ಕೆಲವು ಭಾಗದಲ್ಲಿ 
“ಕೊಟ್ಟ' ಎಂದು ಕರೆಯಲಾಗುವ ಕುಣಿಗಳೂ ಬೃಹತ್‌ 
ಶಿಲಾಯುಗಕ್ಕೆ ಸಂಬಂದಿಸಿರಬಹುದೆಂದು ತಜ್ಞ ರು 
ಅಭಿಪ್ರಾಯ ಪಟ್ಟಿದ್ದಾರೆ. 


ಇಲ್ಲಿ ದೊರೆತ ಮಡಿಕೆ ಚೂರುಗಳಲ್ಲಿ ಮುಖ್ಯ 
ವಾಗಿ ಮಧ್ಯ ಕಾಲೀನ ಇತಿಹಾಸ ಹಾಗೂ. ಬೃಹತ್‌ 
ಶಿಲಾ ಸಂಸ ತಿಗೆ ಸಂಬಂಧಪಟ್ಟಂತಪ ಅವಶೇ ಷಗಳೆಂದು 
ವಿಭಾಗಿಸಬಹುದು. ಇಂತಹ ಮಡಿಕೆ ' ಚೂರುಗಳು 
ಈಗ ದೊರೆತಿರವ ಸ್ತರಗಳಿಗಿಂತ ಕೆಳಗಡೆಯೂ ಸಿಗತ್ತ 
ವೆಂದು ಸ್ಥಳಿಕರು ತಿಳಿಸುತ್ತಾರೆ. ಇಲ್ಲಿಯೇ ಸ್ವಲ್ಪ ದೂರ 
ದಲ್ಲಿ ಅರಣ ದಿಂದಾವೃತ್ತವಾದ ಪ್ರದೇಶವನ್ನು. 'ಅಗೆದಾಗ 


' ಇಲ್ಲಿಯೂ ನೊಡ ಹೇರಳವಾಗಿ ಮಡಿಕೆ 'ಚೂರುಗಳು 


ದೊರೆತಿವೆ. 


ಈ ಮೇಲೆ ದೊರೆತ ಪುರಾತತ್ವ ಅವಶೇಷಗಳಿಂದ 
ಬೃಹತ್‌ ಶಿಲಾ ಸಂಸ್ಕೃತಿಗೆ ಸಂಬಂಧಪಟ್ಟ ಜನರು ಈ 
ಪ್ರದೇಶದಲ್ಲಿ ನೆಲೆಸಿದ್ದರೆಂದು ಖಚಿತವಾಗಿ ಹೇಳಬ 
ಹುದು ನಂತರ ಬಂದ ಮಧ್ಯ ಕಾಲೀನ ಜನರು ತಮ್ಮ 

ವಾಸಸ್ಥಳಕ್ಕೆ ಈ ಪ್ರದೇಶವನ್ನು ಅಯ್ದುಕೊಂಡು 
ಕ್ರಮೇಣ ಅವಶ್ಯವಿದ್ದಲ್ಲಿ ಅಗೆಯಲು ಪ್ರಾರಂಭಿಸಿದರು. 
ಇದರಿಂದ ಮಧ್ಯ ಕಾಲೀನ ಜನರು ಉಪಯೋಗಿಸುತ್ತಿದ್ದ 


Fey ಕುಡಿಕೆಗಳು ಬೃಹತ್‌ : ಶಿಲಾ, ಸಂಸ್ಕೃತಿಯ 
ಶೇಷದೊಂದಿಗೆ ಬೆರೆತವು. 

ಈಗಾಗಲೇ ಡಾ| ರಘುನಾಥ 

ಭಟ್ಟರು ಶಿರಳಿಗೆ ಸಮಾಪದ ಕಿಲಾರೆಯೆಂ 


ಬಲ್ಲಿ ಬೃಹತ್‌ ಶಿಲಾ ಸಂಸ್ಕೃತಿಗೆ ಸಂಬಂಧಿಸಿದ 
ಮಡಿಕೆ ಚೂರುಗಳನ್ನು ಅಲ್ಲಿಯ ಕೊಟ್ಟ ದಲ್ಲಿ 
ಶೋಧಿಸಿದ್ದಾರೆ. ಹಾಗೆಯೇ ಡಾ| ಎಸ್‌.ವಿ. ಪಾಡಿ 
ಗಾರ ಮತ್ತು ಕಲ್ಲೂರ ಇವರು ಬೃಹತ್‌ ಶಿಲಾ 
ಸಂಸ್ಕೃತಿಗೆ ಸೇರಬಹುದಾದ ಅವಶೇಷಗಳನ್ನು ದಾಂಡೇ 


ಲಿಯ ಹತಿರ ಗುರುತಿಸಿದ್ದಾರೆ. 


ಯಿ 


೫ 


.- ಶೈಲಿಯ ವಿಗ್ರಹಕ್ಕೆ 


ಈವರೆಗೆ ಉತ್ತರ ಕನ್ನಡಜಿಲ್ಲೆಯಲ್ಲಿ ಒಂದೆರಡು 


ನೆಲೆಗಳಲ್ಲಿ ಮಾತ್ರ. ಬೃಹತ್‌-ಶಿಲಾ ಸಂಸ್ಕತಿಯ 
ಅವಶೇಷ ಗಳು ದೊರೆತಿದ್ದು ಶಿರಳಗಿಯ ನೆಲೆ 
ಇನ್ನೊಂದು. ಉದಾಹರಣೆಯಾಗಿದೆ. ಉತ್ತರಕನ್ನಡ 


ಜಿಲ್ಲೆಯಲ್ಲಿ ಬೃಹತ್‌ ಶಿಲಾಸಂಸ್ಕೃತಿ ಸಾಕಷ್ಟು ಪ್ರಮಾ 
ಣದಲ್ಲಿ ಪ್ರಚಲಿತವಿತ್ತೆಂಬುದಕ್ಕೆ "ಈ ಸೂಚಕವಾಗಿದೆ. 
ಶಿರಳಗಿಯ ವಿಷಯವಾಗಿ ಹೆಚ್ಚಿನ ಸಂಶೋಧನೆ 
ಕೈಗೊಂಡರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಬೆಳಕಿಗೆ 
ತರಬಹುದೆಂಬುದು ನನ್ನ ಅನಿಸಿಕೆ. 

ಶಾಸನ: 

ಬೆಳ್ಳಟ್ಟಿಯಲ್ಲಿ ದೊರೆತ ಶಿಲಾಶಾಸನವು ಹಾನಗಲ್ಲ 
ಕದಂಬ ಮಾವುಲಿದೇವರಸನ ವಿವರಣೆ ನೀಡುತ್ತದೆ. 
ಇದರ ಕಾಲ ಶಕ 1020 ಬಹಳ ತ್ರುಟಿತವಾಗಿರುವ 
ದರಿಂದ ಹೆಚ್ಚಿನ ವಿಷಯಗಳು ತಿಳಿಯದು. 


ಕಲೆ ಮತ್ತು ವಾಸ್ತು ಶಿಲ್ಪ: 


ಮುಗ್ದೂರಿನಲ್ಲಿ ದೊರೆತ ವಿಷ್ಣು ಮತ್ತು ನರಸಿಂ 
ಹನ ಮೂರ್ತಿಯು ವಾಸ್ತು ಶಿಲ್ಪ "ಶೈಲಿಯಲ್ಲಿ ಬಹಳ 
ಗಮ ನಾರ್ಹ, ಮಾಧವ. ರೂಪ ದಲ್ಲಿನ 'ಎಷ್ಟುವಿನ 
ಮೂರ್ತಿಯು ಚತುರ್ಭುಜನಾಗಿ ಸಮಭಂಗದಲ್ಲಿರುವ 
ದುಂಡು ಶಿಲ್ಪ. ಇಂತಹದೇ ಮೂರ್ತಿಯನ್ನು ಅ ಡಾ| 
ಸುಂದರವರು ಅಂಕೋಲಾ ತಾಲ್ಲೂಕಿನ ಸುಂಕೇರಿಯಲ್ಲಿ 
ಶೋಧಿಸಿದ್ದು ಇದರ ಕಾಲವನ್ನು ಕ್ರಿಶ 6ನೇಯ ಶತ 
ಮಾನವೆಂದು ಹೇಳಬಹುದು. 


ಸುಖಾಸನದಲ್ಲಿ ಕುಳಿತಿರುವ ದ್ವಿಬುಜ ನರಸಿಂಹನು 
ಬಲಗಾಲನ್ನು ಪೀಠದ ಮೇಲೆ ತ್ತ 
ಎಡಗಾಲನ್ನು ಅಡ್ಡಲಾಗಿ ಮಡಚಿದ್ದಾನೆ. ಬಲಗೈ ಯನ್ನು 
ಮೊಣಕಾಲ. ಮೇಲೆ ಸಡೀಲವಾಗಿ ಬಿಟ್ಟು "ಬಿಚ್ಚಿದ 
ಎಡಗೈಯನ್ನು ತೊಡೆಯ ಮೇಲೆ ಊರಿದ್ದಾನೆ. ಈ 
ನರ ಸಿಂಹ ವಿಗ್ರಹವು ಬಿದನೂರು, ಕುಪ್ಪಗದ್ದೆ, ಹಲಸಿ, 
ಬೆಂಗಣಿ, ಕಾರಗಲ್‌ ಮೊದಲಾದ ಸ್ಥಳದಲ್ಲಿ ದೊರೆತ 
ಒಂದೆರಡು ಆಭರಣಗಳಿಂದ ಅಲಂಕೈ ತವಾದ ಸರಳ 
ೈ ಹೊಲುತ್ತದೆ. ಇವೆಲ್ಲದರ 
ಆಧಾರದ ಮೇವೆ ಈ ಮೂರ್ತಿಯ ಕಾಲಮಾನ ಕ್ರಿಶ 
5-6ನೇ ಶತಮಾನವೆಂದು ತರ್ಕಿಸಬಹುದು. 


ಸಿದ್ದಾಪುರದ ಜೌರಗುಪ್ಪದಲ್ಲಿ ದೊರೆತಿರುವ 
ದುರ್ಗಾಮೂರ್ತಿಗಳು ವೈಶಿಷ್ಟಪೂರ್ಣವಾಗಿವೆ. ಇಲ್ಲಿ 
ಒಟ್ಟು 6 ದುರ್ಗಾಮೂರ್ತಿಗಳು ದೊರೆತಿದ್ದು ಒಂದ 
ಕ್ಕೊಂದು ಅತೀ ಹತ್ತಿರದ ಸಾಮ್ಯ ವನ್ನು ಹೊಂದಿದೆ. 
ಕುಳಿತಿರುವ ಈ ದುರ್ಗಾವಿಗ್ರಹಗಳ ಪೀಠದ ಮೇಲೆ 
ಪ್ರೇತವಿರುವದರಿಂದ ಇದು ಸ್ಮಶಾನದುರ್ಗೆ ಆಗಿರುವ 
ಸಾಧ್ಯತೆ ಇದೆ. ಈ ವಿಗ್ರಹಗಳಲ್ಲಿ ಒಂದೆರಡು ರೌದ್ರಾ 
ಕಾರಪಾಗಿ ಕಣ್ಣನ್ನು ತೆರೆದಿವೆ. "ಇವೆಲ್ಲವೂ ಸುಮಾರು 
ಒಂದೇ ಕಾಲಕ್ಕೆ ಅನ್ವಯಿಸುವದರಿಂದ ಮತ್ತು ಒಂದೇ 
ಕಡೆಯಲ್ಲಿ ಇರುವುದು ವೈಶಿಷ್ಟ ಪೂರ್ಣ ವಾಗಿದೆ. 
ಅಲ್ಲದೇ ಇದು ಮೂರ್ತಿಗಳನ್ನು ತಯಾರಿಸುವ 


- ಕೇಂದ್ರ ಸ್ಥಳೆವಾಗಿತ್ತೇ? ಎಂಬ ಪ್ರಶ್ನೆಯು ಉದ್ದವಿಸು 
ಯ ಇಂ £3 ಭ್ರ 


ತ್ತದೆ. ಅಥವಾ ಸಪ್ತ ಮಾತೃಕೆಯ ಗುಂಪಿಗೆ ಸೇರಿತ್ತೆ? 
ಒಂದು ವೇಳೆ ಸಪ್ತ ಮಾತೃಕೆಯ ಗುಂಪಿಗೆ ಸೇರಿದ್ದರೆ 
ಒಂದೇ ವಿಧವಾಗಿ ಎಲ್ಲ ಮೂರ್ತಿಗಳನ್ನು ಯಾಕಿ 
ಕೆತ್ತುತ್ತಿದ್ದರು? ಅಥವಾ ಸಪ್ತಮಾತೃಕೆಯರನ್ನು. ಬೇರೆ 
ಬೇರೆ ರೂಪದಲ್ಲಿ ಕೆತ್ತು ಡೆ ಕಾಲಮಾನದ ನಂತರ 
ಕೇವಲ ಗುಪ್ಪೆ-ಗುಪ್ಪೆ ಯಾಗಿ ತೋರಿಸುತ್ತಿದ್ದುದರ 
ನಡುವಿನ ಒಂದು ವಿಧ ವಾಗಿರಬಹುದೇ? ಇವೆಲ್ಲ 
ಪ್ರಶ್ನೆಗೆ ಉತ್ತರ ಇನ್ನು ಹುಡುಕಬೇಕಾಗಿದೆ. 


ಬೆಳ್ಳಟ್ಟಿಯಲ್ಲಿ ದೊರೆತ ಸೂರ್ಯನ ಮೂರ್ತಿ 
ಕಲೆಯಲ್ಲಿ ಅಷ್ಟೆ € ಸುಂದರವಾಗಿದ್ದು ರಥಾರೂಢನಾದ 
ಇವನ ರಥವನ್ನು ಅರುಣನು ಚಲಿಸುತ್ತಿದ್ದಾನೆ. 


ಸೂರ್ಯನ ಕೊರಳಲ್ಲಿ ತೋರುವ ವನಮಾಲೆ ಈ. 


ಶಿಲ್ಪದ ಮುಖ್ಯ ಲಕ್ಷಣ. ಇಂತಹ ವನಮಾಲೆಯು ಉತ್ತ 
ರಭಾರತದ ಶಿಲ್ಪಶೈಲಿ ಯಲ್ಲಿ ಸಾಮಾನ್ಯ. ಈ 
ಮೂರ್ತಿಯಲ್ಲಿ ಉತ್ತರ ಭಾರತದ್‌" ಕಲಾಪ್ರಭಾವವನ್ನು 


ಕಾಣಬಹುದಾಗಿದೆ. 


ಭಾರತೇಯ-ಇಸ್ಲಾಮ್‌ ಶ್ಲೆಲಿಯಲ್ಲಿ ರಚಿಸಲ್ಪಟ್ಟ 
ನಾರಗುಡಿಯ ಶಿವಾಲಯ ಕೆಳದಿ 


- ಒಂದು ವೈಶಿಷ್ಠ ವಾಗಿದೆ. ಇದೇ ರ ಸೇರ 


ಬಹುದಾದ" ಶಿರೆಳಗಿಯ ವೀರಭದ್ರ ಹಾಗೂ " ಗರುಡ 
ಉತ್ತಮ ಕಲಾಕೃತಿಗಳಲ್ಲೊಂದಾಗಿದೆ. 


. ಇತಿಹಾಸ ದರ್ಶನ 


೫ 


pa 


ಆಧಾರ ಗ್ರಂಥಗಳು 


` ಗುರುರಾಜ ಭಟ್ಟ ಪಿ ಪಿ. “ಸ್ಪಡೀಸ್‌ ಇನ್‌ ತುಳುವ ಹಿಸ್ಟ್ರಿ ಅಂಡ್‌ ಕಲ್ಚರ್‌' ಉಡುಪಿ 1975. 


ಸುಂದರ ಆ. “ಇತ್ತೀಚಿನ "ಕಲವು ಮುಖ್ಯ ಪುರಾತತ್ವ ಶೋಧನೆಗಳು", “ಕರ್ನಾಟಕ- ಭಾರತಿ”, ಸಂ.೮. 


ಕರ್ನಾಟಕ ಏಶ್ವವಿಚಳ್ಳ ಲಯ, ಧಾರವಾಡ 1976. 
ಸುಂದರ ಆ. ಔಿದ್ದರ' ಮತ್ತು ಸುಂಕೇರಿ ಗ್ರಾಮಗಳಲ್ಲಿರುವ ಎರಡು ಅಪರೂಪದ ಶಿಲಾಮೂರ್ತಿಗಳು', 
ಭಾರತಿ” ಸಂ.೨೨, ಸಂಚಿಕೆ ೩ ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ, 1990. 


ಇತಿಹಾಸ ದರ್ಶನ 


ಸಂಚಿಕೆ-೭, 


: ಸಸಟಕ 


